ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; : 1262 


ಸದಸ್ಯರ ಹೆಸರು : ಶ್ರೀಮತಿ. ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು : ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ ಸಂಯೋಜನೆ 


ಮತ್ತು ಸಾಂಖ್ಯಿಕ ಸಚಿವರು. 


ಉತ್ತರಿಸುವ ದಿನಾಂಕ | : 24.12.2021. 


ಒಂದು ಜಿಲ್ಲೆ- ಒಂದು ಬೆಳೆ ಯೋಜನೆಯಂತೆ, ಕೊಡಗು 
ಜಿಲ್ಲೆಗೆ ಕಾಫಿಯನ್ನು ಘೋಷಣೆ ಮಾಡಿದ್ದು, ಜಿಲ್ಲೆಯ 
ಕಾಫಿ ಬೆಳೆಗಾರರಿಗೆ ಅಭಿವೃದ್ಧಿ ಯೋಜನೆ 


ಹೌದು, ರೂಪಿಸಲಾಗಿದೆ 


ರೂಪಿಸಲಾಗಿದೆಯೇ: 
ರೂಪಿಸಿದ್ದಲ್ಲಿ, ಸದರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 
ಜಿಲ್ಲೆಯ ಕಾಫಿ ಬೆಳೆ ಸಂರಕ್ಷಣೆ, ಉತ್ತೇಜನ ಹಾಗೂ 
ವಿಸ್ತರಣೆಗೆ ಕೈಗೊಂಡಿರುವ ಕ್ರಮಗಳ ವಿವರಗಳೇನು; 


ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟ 
ಸಮಿತಿಯನ್ನು (D೦) ರಚನೆ ಮಾಡಲಾಗಿರುತ್ತದೆ. 
ಅದರಂತೆ, ರೈತರಿಂದ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದು, 


ಕಾಫಿಗೆ ಸಂಬಂಧಿಸಿದಂತೆ ಸಂಸ್ಕರಣಾ ಘಟಕ ನಿರ್ಮಾಣ, 


ವಿಶಿಷ್ಟ ಕಾಫಿ ಉತ್ಪಾದನೆ (Speclit 
Coffee), Sorting, Drying &nೂ Pulping 
ಇತ್ಯಾದಿ ಘಟಕಗಳಡಿಯಲ್ಲಿ ಅರ್ಜಿಯು. ಸ್ವೀಕರಿಸಿದ್ದು, 
ವಿವಿಧ ಹಂತಗಳಲ್ಲಿ ಅನುಮೋದನೆಗೆ ಬಾಕಿ ಇರುತ್ತ 
ಹಾಗೂ ರೈತರಿಗೆ, ಸಂಘ ಸಂಸ್ಥೆಗಳು, ೯P೦ಗಳಿಗೆ ಜಿಲಾ 
ಮಟ್ಟದ ತಾಂತ್ರಿಕ ಕಾರ್ಯಗಾರವನ್ನು 


ಏರ್ಪಡಿಸಲಾಗಿರುತ್ತದೆ. 


"ಒಂದು ಜಿಲ್ಲೆ-ಒಂದು ಬೆಳೆ ಯೋಜನೆಯಂತೆ, ಕೊಡಗು ಒಂದು. ಜಿಲ್ಲೆ-ಒಂದು ಉತ್ಪನ್ನ ಯೋಜನೆಯಿಂದ 


ಜಿಲ್ಲೆಗೆ ಕಾಫಿಯನ್ನು ಘೋಷಣೆ ಮಾಡಿರುವಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರು ಪ್ರಧಾನ 


ನ ಂನ್ನಲೆಯಲ್ಲಿ, ಜಿಲ್ಲೆಯ ಕಾಫಿ.-ಬೆಳೆಗಾರರಿಗೆ ಆಗುವ|[ಮಂತ್ರಗಳ: ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ 


ಅನುಕೂಲ ಹಾಗೂ ಸಿಗಲಿರುವ ಹೆಚ್ಚುವರಿ ಸೌಲಭ್ಯ ನಿಯಪು "ಎನಿ ಬಧ್ದಗೊಳಿಸುವಿಕೆ (PMFME) 
3 i ಗಸ 
ಹಾಗೂ ನೆರವುಗಳೇನು? (ವಿವರ ನೀಡುವುದು); ಯೋಜನೆಯಡಿಯಲ್ಲಿ ಈ ಕೆಳಗಿನ ಕಿರು ಆಹಾರ 


ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸೌಲಭ್ಯ 


ಹಾಗೂ ನೆರವುಗಳು ಪಡೆಯಲು ಅವಕಾಶವಿರುತ್ತದೆ. 
ವೈಯುಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಘಟಕಗಳಿಗೆ 
ಸಹಾಯಧನ: ಈ 
ವೈಯುಕ್ತಿಕ ಸೂಕ್ಷ್ಮ ಆಹಾರ ಸಂಸ್ಕರಣಾ ಘಟಕಗಳಿಗೆ ಅಹ್ಹ 
ಪ್ರತಿ ಫಟಕ ವೆಚ್ಚದ ಶೇ.35 ರಷ್ಟು ಗರಿಷ್ಟ ರೂ.10.00 
ಲಕ್ಷಗಳ ಸಹಾಯಧನವನ್ನು ಕ್ರೆಡಿಟ್‌ ಲಿಂಕ್ಲ್‌ ಬ್ಯಾಕ್‌ 
ಎಂಡೆಡ್‌ ರೂಪದಲ್ಲಿ ನೀಡಲಾಗುತ್ತಿದೆ, 
ರೈತ ಉತ್ಪಾದಕ ಸಂಸ್ಥೆಗಳು (೯P೦)/ ಉತ್ಪಾದಕ 
ಸಹಕಾರಿ ಸಂಘಗಳು: 
ಕ್ರೆಡಿಟ್‌ ಲಿಂಕ್‌ ರೂಪದಲ್ಲಿ ಪ್ರಸ್ತಾವನೆ ವೆಚ್ಚದ ಶೇ. 35 
ರಷ್ಟು ಸಹಾಯಧನ ನೀಡಲಾಗುತ್ತದೆ. 
ಸ್ವಸಹಾಯ ಗುಂಪುಗಳು: 
ಆಹಾರ ಸಂಸ್ಕರಣಾ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿರುವ 
ಸ್ವಸಹಾಯ ಗುಂಪಿನ ಸದಸ್ಯರಿಗೆ ಕಾರ್ಯನಿರತ ಬಂಡವಾಳ 
ಮತ್ತು ಸಣ್ಣ ಸಾಧನಗಳ ಖರೀದಿಗೆ ರೂ. 40,000/- ಪ್ರತಿ 
ಸದಸ್ಯರಿಗೆ ಬೀಜ ಬಂಡವಾಳವನ್ನು ನೀಡಲಾಗುತ್ತಿದೆ. 
ಸಾಮಾನ್ಯ ಮೂಲ ಸೌಕರ್ಯಗಳಿಗೆ ಬೆಂಬಲ; 
ಸಾಮಾನ್ಯ ಮೂಲ ಸೌಕರ್ಯಗಳಿಗಾಗಿ ೯P೦, ಸ್ವಸಹಾಯ 
ಗುಂಪು, ಸಹಕಾರಿ ಸಂಸ್ಥೆ, ಸರ್ಕಾರಿ ಸಂಸ್ಥೆ ಅಥವಾ ಖಾಸಗಿ 
ಉದ್ಯಮಗಳಿಗೆ ಕ್ರೆಡಿಟ್‌ ಲಿಂಕ್ಲೌ್‌ ರೂಪದಲ್ಲಿ ಅನುದಾನ 
35% ಮಿತಿಯಲ್ಲಿ ಬೆಂಬಲ ನೀಡಲಾಗುತ್ತಿದೆ. 
ಬ್ರಾಂಡಿಂಗ್‌ ಮತ್ತು ಮಾರ್ಕೆಟಿಂಗ್‌ ಗೆ ಬೆಂಬಲ: 
ಯೋಜನೆಯಡಿಯಲ್ಲಿ ೯P೦ 1 ಸ್ವಸಹಾಯ ಗುಂಪು 
ಸಹಕಾರಿ ಸಂಸ್ಥೆ ಅಥವಾ ಸೂಕ್ಷ್ಮ ಆಹಾರ ಸಂಸ್ಕರಣಾ 
ಉದ್ಯಮಗಳ ಪSPV(special purpose vehicles) 
ಗುಂಪುಗಳಿಗೆ ಮಾರ್ಕೆಟಿಂಗ್‌ ಮತ್ತು ಬ್ರಾಂಡಿಂಗ್‌ ಗೆ ಒಟ್ಟು 
- [ವೆಚ್ಚದ ಶೇ.50 ರಷ್ಟು ಬೆಂಬಲ ನೀಡಲಾಗುತ್ತಿದೆ. 
(/ 


ಲ 
ಹಯ 


ಸ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


